ಕರ್ನಾಟಕ ವಿಧಾನ ಪರಿಷತ್ತು 


, ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವವರು 


ಉತ್ತರಿಸಬೇಕಾದ ದಿನಾಂಕ 


920 


ಶ್ರೀ ಎಸ್‌.ಎಲ್‌.ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ 


ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ 
ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 


13-03-2020 


ಪ್ರಶ್ನೆ 


ಉತ್ತರ 


[CG 2 Leu 


ವಿವರ ಒದಗಿಸುವುದು) 


ರಾಜ್ಯದಲ್ಲಿರುವ `'ಅಂಗನವಾಡಿಗಳ ಸಂಖ್ಯೆ ಎಷ್ಟು 
ಹಾಗೂ ಕಳೆದ 3 ವರ್ಷಗಳಲ್ಲಿ ಮಂಜೂರಾದ 
ಅಂಗನವಾಡಿಗಳ ಸಂಖ್ಯೆ ಎಷ್ಟು (ಜಿಲ್ಲಾವಾರು 


ರಾಜ್ಯದಲ್ಲಿ 'ಕೇಂದ್ರೆ ಪುರಸ್ಕೃತೆ 65911 ಅಂಗನವಾಡಿ 
ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. 

ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರದ 
ವತಿಯಿಂದ 350 ಅಂಗನವಾಡಿ ಕೇಂದ್ರಗಳನ್ನು 
ಮಂಜೂರು ಮಾಡಲಾಗಿದೆ. ' 

ಜಿಲ್ಲಾವಾರು ವಿವರವನ್ನು ಅನುಬಂಧದಲ್ಲಿ 
ಒದಗಿಸಲಾಗಿದೆ. 


ಆ. ]ಸ್ಥಾತ ಇನ್ಛಡ ಚಾಡಗ ಇಷ್ಠಡ ಪತ್ತ 


ಪೂರ್ಣ ವಿವರ ನೀಡುವುದು; 


ಸರ್ಕಾರಿ 


ಕಟ್ಟಡಗಳಲ್ಲಿ ಅಂಗನವಾಡಿ ನಡೆಸುತ್ತಿರುವ 


ಅಂಗನವಾಡಿ ಕೇಂದ್ರಗಳು ನಡೆಯುತ್ತಿರುವ ಕಟ್ಟಡಗಳ 
ಮಾಹಿತಿ ಈ ಕೆಳಕಂಡಂತಿವೆ 


ಸ್ಪಂತ ಕಟ್ಟಡ 47312 
ಪಂಚಾಯತ್‌ ಕಟ್ಟಡ 1205 
ಸಮುದಾಯ ಕಟ್ಟಡ 2816 
ಯುವಕ ಮಂಡಲ 121 
ಮಹಿಳಾ ಮಂಡಲ 66 
ಶಾಲಾ ಕಟ್ಟಡ 32 
ಬಾಡಿಗೆ ಕಟ್ಟಡ 12003 
ಇತರೆ ಬಾಡಿಗೆ ರಹಿತ 5356 
ಖಾಸಗಿ ಕಟ್ಟಡಗಳು 


ಇ. | ಅಂಗನವಾಡಿ ಕೇಂದ್ರಗಳಿಗೆ `` ಸ್ವಂತ 
ನಿರ್ಮಿಸಲು ಸರ್ಕಾರದಿಂದ 
ಕ್ರಮಗಳೇನು? 


ಕಟ್ಟಡ 
ಕೈಗೊಳ್ಳುವ 


ಅನುದಾನ ಮತ್ತು ನಿವೇಶನದ ಲಭ್ಯತೆಗೆ 
ಅನುಗುಣವಾಗಿ ಆರ್‌.ಐ.ಡಿ.ಎಫ್‌. ಎಸ್‌.ಡಿ.ಪಿ., 
ನರೇಗಾ ಒಗ್ಗೂಡಿಸುವಿಕೆ, ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿ, 
ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 
ವತಿಯಿಂದ ಹಾಗೂ ಇತರೆ ಯೋಜನೆಗಳಡಿ 
ಅಂಗನವಾಡಿ ಕೇಂದ್ರಗಳಿಗೆ ಸ್ವಂತ ಕಟ್ಟಡ ನಿರ್ಮಿಸಲು 


ಕ್ರಮ ವಹಿಸಲಾಗುತ್ತಿದೆ. 


ಸಂಖ್ಯೆ : ಮಮಇ 71 ಐಸಿಡಿ 2020 


೨5 


ಈ 
(ಶಶಿಕಲಾ ಅಣ್ಣ್‌ಸಾಹೇಬ್‌ ಜೊಲ್ಲೆ) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಎಸ್‌. ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ) ಇವರ ಚುಕ್ಕೆ ಗುರುತಿಲ್ಲದ 
ಪ್ರಶ್ನೆ ಸಂಖ್ಯೆ: 920 ಕೈ ಅನುಬಂಧ 


ರಾಜ್ಯದಲ್ಲಿರುವ ಅಂಗನವಾಡಿಗಳ ಕೇಂದ್ರಗಳ ಜಿಲ್ಲಾವಾರು ವಿವರ 


$0] ag | ನಡೆಪರನ್ಯತಲಂಗನವಾಡಿ | ನೌ ಬೂರಾದ ಬಂಗನವಾಿ 
೨ p ಕೇಂದ್ರಗಳು 

1 |ಬಾಗಲಕೋಟ 2221 

2 |ಬೆಂ.ಗ್ರಾ.ಜಿಲ್ಲೆ 1229 1 

3 |ಬೆಂಗಳೂರು ನಗರ 2420 155 
2784 39 

5 |ಬೆಳಗಾವಿ 5294 34 
1893 5 

7 |ವಿಜಯಪುರ 2313 

8 |ಜಾಮರಾಜನಗರ 1421 

EK ಸ 1961 3 

10 |ಜಿಕ್ಕಿಮಗಳೂರು 1825 

11 [sar 2324 

12 |ದಾವಣಗೆರೆ 1721 

13 |ದಕ್ಷಿಣ ಕನ್ನಡ 2104 

ee 1505 


FS 


15 |ಗೆದಗ 
EL ಕಲ್ಬುರ್ಗಿ 


TT 


17 |ಹಾಸನ 
less 


871 


19 |ಮಡಿಕೇರಿ 
20 |ಕೋಲಾರ 


2061 


| 


1850 
2546 


2662 


1543 
2860 


2439 


4095 


1191 


2687 


HU 


1386 


[ FR [<2 | SSL [wlll 


65911 


